ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಫ್ರಶ್ನೆ ಸಂಖ್ಯೆ | 601304) 
ಸದಸ್ಯರ ಹೆಸರು ಶೀ ಚಂದ್ರಶೇಖರ ಬಿ.ಪಾಟೀಲ್‌ (ಪದವೀಧರರ 
ಕೇಳು 
ಉತ್ತರಿಸಬೇಕಾದ ದಿನಾಂಕ 15-03-2021 
ಉತ್ತರಿಸಬೇಕಾದ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಪ್ರಶ್ನೆ ಉಷ್ಪದ 


ಅ) 1994-95ರ ನಂತರ ನಡೆಯುತ್ತಿರುವ ಪೌಢ 
ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನು 
ಅನುದಾನಕ್ಕೆ ಒಳಪಡಿಸುವ ಬಗ್ಗೆ ಸರ್ಕಾರದ ಸ್ಪಷ್ಟ 
| ನಿಲುವೇನು; 


ಆ) ಅವುಗಳನ್ನು ಯಾವ ಕಾಲಮಿತಿಯೊಳಗೆ 
ಅನುದಾನಕ್ಕೆ ಒಳಪಡಿಸಲಾಗುವುದು? 


195-2000 ಹಾಗೂ 2001-2005ರವರೆಗೆ ಶಾಶ್ವತ 
ಅನಮುದಾನರಹಿತವಾಗಿ ಪ್ರಾರಂಭವಾಗಿರುವ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 
ಸಂಬಂಧ ಸಮ್ಮ ಅಧ್ಯಕ್ಷತೆಯಲ್ಲಿ ಮಾನ್ಯ ವಿಧಾನ 
ಪರಿಷತ್‌ ಸದಸ್ಯರು ಹಾಗೂ ಹಾಲಿ ಸಭಾಪತಿಯವರಾದ 
ಶ್ರೀ ಬಸವರಾಜ ಎಸ್‌. ಹೊರಟ್ಟಿ ರವರ ಸಮ್ಮುಖದಲ್ಲಿ 
ಸಭೆಯನ್ನು ಏರ್ಪಡಿಸಿ. ಸದರಿ ಸಭೆಯಲ್ಲಿ 1995-2000 
ಹಾಗೂ 2001-2005ರವರೆಗೆ ಶಾಶ್ವತ 
ಅನುಬಾನರಹಿತವಾಗಿ ಪ್ರಾರಂಭವಾಗಿರುವ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 
ಸಂಬಂಧ ಪ್ರತಿ 5 ವರ್ಷದ ಬ್ಲಾಕ್‌ ಅವಧಿಯಲ್ಲಿ 
ಪ್ರಾರಂಭಿಸಲಾಗೆರುವ ಶಾಲಾ ಕಾಲೇಜುಗಳು ಎಷ್ಟು 
ಮತ್ತು ಸದರಿ ಶಾಲಾ ಕಾಲೇಜುಗಳಲ್ಲಿ ಎಷ್ಟು 
ಶಿಕ್ಷಕರು/ಉಪನ್ಯಾಸಕರುಗಳು/ಬೋಧಕೇತರುಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇವರುಗಳನ್ನು 
ಅನುದಾನಕ್ಕೆ ಒಳಪಡಿಸಿದ್ದಲ್ಲಿ ವಾರ್ಷಿಕವಾಗಿ ತಗಲುವ 
ಅಂದಾಜು ವೆಚ್ಚದ ಬ್ಲಾಕ್‌ ಅವಧಿಯ ಮಾಹಿತಿಯನ್ನು 
ಆಯುಕ್ತಾಲಯಗಳು ಮತ್ತು ಪದವಿ ಪೂರ್ವ 
ನಿರ್ದೇಶನಾಲಯದಿಂದ ಪಡೆದು ಪರಿಶೀಲಿಸಲಾಗುತ್ತಿದೆ. 


ಇಪಿ 67 ಪಿಎಂಸಿ 2021 


ಮ 
[f ಸುರೇಶ್‌ ಕುಮಾರ್‌] 
ಪ್ರಾಭಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. | 


